ಕರ್ನಾಟಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
'ಉತ್ತರಿಸುವವರು 


232 (247) 


ಶ್ಯೀ. ಆರ್‌. ಬಿ. ತಿಮ್ಮಾಪುರ (ವಿಧಾನ ಸಭಾ 


್ರ 
ೀತ್ರದಿಂದ ಚುನಾಯೆತರಾದವರು) 
22.09.2020 


ಗಣಿ ಮತ್ತು ಭೂವಿಜ್ಞಾನ ಸಚಿವರು 


ಪ್ರ ಪ್ಲೆ 


ಉತ್ತರ 


ರಾಜ್ಯದ ಗಣಿ ಉದ್ಯಮಗಳಲ್ಲಿ 
ಕೆಲಸ ' ನಿರ್ವಹಿಸುತ್ತಿರುವ 
ಕಾರ್ಮಿಕರ ಹಿತದೃಷ್ಟಿಯನ್ನು 
ಗಮನದಲ್ಲಿಟ್ಟುಕೊಂಡು 

ಅವರುಗಳು ಕೆಲಸವನ್ನು 
ವಿರ್ವಹಿಸುವ ಸ್ಮಳಗೆಳಲ್ಲಿ 
ಕೈಗೊಂಡಿರುವ ಸುರಕ್ಷಾ 


"ಕ್ರಮಗಳು: ಈ ಸುರಕ್ಷಾ ಕ್ರಮಗಳು 


ರಾಷ್ಟೀಯ 
ನಿಯಮಗಳಿಗೆ 
ಅನುಸಾರವಾಗಿದೆಯೇ; 
(ಸಂಪೂರ್ಣ , 


ನೀಡುವುದು). 


ಸುರಕ್ಷಾ 


ವಿವರ 


ಗಣಿ ಉದ್ಯಮಗಳಲ್ಲಿ ಕೆಲಸ" ನಿರ್ವಹಿಸುವ' ಕಾರ್ಮಿಕರ 
ಹಿತದೃಷ್ಠಿಯಿಂದ ' ಸುರಕ್ಷಾ ಕ್ರಮಗಳು ಮತ್ತು 
ಒದಗಿಸಬೇಕಾದ ಸೌಲಭ್ಯಗಳು ಭಾರತ ಸರ್ಕಾರದ MN!STRY 
OF LABOUR AND EFMPLOYMENT/DIRECTORATE 
GENERAL OF MINES SAFETY eಡಳಿತ ವ್ಯಾಪ್ತಿಗೆ 
ಒಳಪಟ್ಟಿರುತ್ತದೆ. 

The Mines Act, 1957ರ ಅಧ್ಯಾಯ - 5ರಡಿ ಕಲಂ 19 - 
ಕುಡಿಯುವ ನೀರಿನ ಸೌಲಭ್ಯ | 
ಕಲಂ 20 - ಸಂರಕ್ಷಣೆ 

ಕಲಂ 21 - ವೈದ್ಯಕೀಯ ಉಪಕರಣ 
ಕಲಂ 22 -ಸುರಕ್ಷತೆ 

ಕಲಲ 22A - ನಿರ್ಬಂಧಗಳು . 
ಒದಗಿಸುವ ಕುರಿತು ಕಾಯ್ದೆಯನ್ನು 
ಅದರನ್ನಯ ಕ್ರಮವಹಿಸಲಾಗುತ್ತಿದೆ. 


ರೂಪಿಸಲಾಗಿದ್ದು, 


ಗಣಿಗಾರಿಕೆಯಲ್ಲಿ 


ಉಪಯೋಗಿಸುತ್ತಿರುವ 
ಯಂತ್ರೋಪಕರಣಗಳು 
ಹಳೆಯದಾಗಿದ್ದು, ಹೊಸ 
ತಂತ್ರಜ್ಞಾನ, ತಂತ್ರಾಂಶಗಳನ್ನು 
ಬಳಸಿ ' ಹೊಸ 
ಯಂತ್ರೋಪಕರಣಗಳನ್ನು 
ಅಳವಡಿಸಲು ಸರ್ಕಾರದ 
ಕ್ರಮಗಳೇನು? (ಈ ಬಗ್ಗೆ 
ಸಂಪೂರ್ಣ ವಿವರ ನೀಡುವುದು). 


ಗಣಿ ಮತ್ತು ಭೂವಿಜ್ಞಾನ ಇಲಾಖೆ 


ಗಣಿಗಾರಿಕೆಯಲ್ಲಿ ಉತ್ಪಾದನೆ ಹೆಚ್ಚಿಸುವ ಸಲುವಾಗಿ 
ಲಭ್ಯವಿರುವ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು 
ಗುತ್ತಿಗೆದಾರರಿಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ. ಗುತ್ತಿಗೆದಾರರು 
ಸ್ಪಯಂ ಹಳೇ ಯಂತ್ರೋಪಕರಣಗಳನ್ನು ವಿಲೇ ಮಾಡಿ 
ಹೊಸ ಯಂತ್ರೋಪಕರಣಗಳನ್ನು 
ಉತ್ಪಾದನೆಯನ್ನು ಹೆಚ್ಚಿಸಿಕೊಳ್ಳುವುದರ. 
ಲಾಭಾಂಶವನ್ನು '" ಹೆಚ್ಚಿಸಿಕೊಳ್ಳುವುದರತ್ತ 
ನೀಡುತಿರುವುದು ಕಂಡು ಬರುತ್ತದೆ. 

ಪರಿಸರದ ಮೇಲಾಗುವ ದುಷ್ಠ್ಟರಿಣಹಾಮವನ್ನು ತಡೆಯಲು 
ಮಾನ್ಯ 'ಸರ್ಮೋೀಜ್ಞ ನ್ಯಾಯಾಲಯದ ಆದೇಶದಂತೆ 
ಕಬ್ಬಿಣದ ಅದಿರಿನ ಸಾಗಾಣಿಕೆಯನ್ನು Cಂಗveyor Belt 
ಮೂಲಕ ಮಾಡುವ ಯೋಜನೆಯನ್ನು ಗುತ್ತಿಗೆದಾರರು 
ತಮ್ಮ ಸ್ವಂತ ಖರ್ಚಿನಿಂದ ಅನುಷ್ಠಾನಗೊಳಿಸುವ ಕ್ರಮ 
ಕೈಗೊಂಡಿರುತ್ತಾರೆ. is 


ಕರ್ನಾಟಕ ಸ್ಟೇಟ್‌ ಮಿನರಲ್ಸ್‌ ಕಾರ್ಪೋರೇಷನ್‌ ಲಿ., 
ಶಿಲಾ": ಗಣಿಗಳಲ್ಲಿ ಉತ್ಪಾದನಾ ಗುಣಮಟ್ಟ ಹೆಚ್ಚಿಸಲು 


ಜೊತೆಗೆ 
ಗಮನ 


ಮೈಜ್ಞಾನಿಕ ಮತ್ತುಇತೀಚಿನ ತಂತ್ರಜ್ಞಾನ 
ಅಳವಡಿಸಿಕೊಳ್ಳಲು ಹಮೈರ್‌ ಸಾ ಮಿಷನ್‌, ಲೈನ್‌ 
ಡ್ರಿಲ್ಲರ್‌ಗಳನ್ನು ಬಳಕೆ ಮಾಡಲಾಗುತ್ತಿದೆ ಮತ್ತು 


ಸ್ಫೋಟಕಗಳ ಬಳಕೆಯನ್ನು ಕಡಿಮೆ ಮಾಡಲು ಕೆಮಿಕಲ್‌ 
ಪೌಡರ್‌ ಮತ್ತು Rಂk Breaker ಮತ್ತು ಹೆಚ್ಚಿನ ಸಾಮರ್ಥ್ಯದ 


ವಿಯೋಜಿಸಿಕೊಂಡು | 


ಎಕ್ತಾವೇಟಿರ್‌ ಯಂತ್ರಗಳನ್ನು ಬಳಕೆ ಮಾಡಲಾಗುತ್ತದೆ. ! 


ಕವ್ಮಿಣದ ಅದಿರು ಗಣಿಗಳವನ್ನ ರಸ ಮೂಕ ಅದಿರು 


ಸಾಗಾಣಿಕೆಯನ್ನು ತಪ್ಪಿಸಲು ಕನ್ನೇಯರ್‌ ಬೆಲ್‌ ಗಳನ್ನು 


ಅಳವಡಿಸಲು ಕಮವಹಿಸಲಾಗಿದೆ. 


ಖನಿಜ. ಮತ್ತು ಗ್ರಾನೈಟ್‌ ಉತ್ಪಾದನೆ, ಮಾರಾಟ ವಿವರಗಳು 
ಮತ್ತು ಪರವಾವಿಗೆ ವಿತರಣೆಯನ್ನು ಗಣಿ ಮತ್ತು 


ಭೂವಿಜ್ಞಾನ ಇಲಾಖೆಯು ಸಿದ್ದಪಡಿಸಿರುವ | 
ಐ.ಎಲ್‌.ಎಂ.ಎಸ್‌ ತಂತ್ರಾಂಶದ ಮೂಲಕ 
ನಿರ್ವಹಿಸಲಾಗುತ್ತಿದೆ. 

ಹಟ್ಟಿ ಚಿನ್ನದ ಗಣಿ ನಿಗಮ ನಿಯಮಿತ 


ಹಟ್ಟಿ ಚಿನ್ನದ ಗಣಿಯಲ್ಲಿ ಈ ಹಿಂದೆ ಸಣ್ಣ ಪುಟ್ಟ 


ಯಂತ್ರಗಳನ್ನು ಬಳಸಿ ಗಣಿಗಾರಿಕೆ ನಡಸಲಾಗುತಿತ್ತು, 1992 | 


ವರ್ಷದಿಂದ ಮೊದಲ ಹಂತದಲ್ಲಿ ಗಣಿ 
ಆಧುನಿಕರಣಗೊಳಿಸಿ, ಮಾನವ ಶಕ್ತಿಯಿಂದ ನೇರವಾಗಿ 
ಕೆಲಸ, ನಿರ್ವಹಿಸುವುದನ್ನು ಕಡಿಮೆ ಮಾಡಿ, ಹೊಸ 


ಯಂತ್ರೋಪಕರಣಗಳಾದ  ಲೋಕೋಮೊಟಿವ್‌, ಅದಿರು: 


ತುಂಬುವ ಲೋಡ್‌ರ್ದ, ಡಿಜೆಲ್‌. ಮತ್ತು ವಿದ್ಯುತ್‌ ಚಾಲಿತ 


ಐಲ್‌.ಎಜ್‌.ಡಿ ಗಳು ಮತ್ತು ಅದಿರಿನ "ಬಂಡೆಗಳನ್ನು | 


ಒಡೆಯಲು ರಾಕ್‌ ಬ್ರೇಕ್‌ರ್‌ ಬಳಸಿ 


'ಯಂತ್ರೋಪರಣಗೊಳಿಸಲಾಯಿತು ಹೊಸ ತಂತ್ರಜ್ಞಾನ 


ಎಲ್‌.ಡಿ.ಬಿ.ಎಚ್‌. ಸ್ಫೋಪಿಂಗ ಪದ್ಧತಿ ಬಳಸಿ ಹೆಚ್ಚಿನ 
ಪ್ರಮಾಣದ ಅದಿರು ಉತ್ಪಾದಿಸಲಾಯಿತು. ಈ ಎಲ್ಲ ಹೊಸ 
ತಂತ್ರಜ್ಞಾನವನ್ನು ಅನುಸರಿಸಿ ಪ್ರತಿದಿನ 2000 ಮೆಟ್ರಿಕ್‌ 
ಟಿನ್‌ ಅದಿರು ಉತ್ಪಾದಿಸುವ ಸಾಮರ್ಥ್ಯ ಹೊಂದಿರುತ್ತದೆ. 
ಮುಂದಿನ “ದಿನಗಳಲ್ಲಿ ಮೂರನೆಯ ಹಂತದ 
ಗಣಿಗಾರಿಕೆಯಲ್ಲಿ ಇನ್ನಿತರ ಹೊಸ ತಂತ್ರಜ್ಞಾನವನ್ನು ಬಳಸಿ 
ಅತೀ ಹೆಚ್ಚಿನ ಸಾಮರ್ಥದ  ಯಂತ್ರೋಪಕರಗಳಾದ 
ಎಲ್‌.ಪಿ.ಡಿ ಟೆ. (Low Profile Dum Truck) ಭೂ ಕೌಳಮೈೆ 2700 
ಲೆವಲ್‌ ನಲ್ಲಿ ಕ್ರಶರ್‌ ಸ್ಥಾಪಿಸಿ ಎಲ್ಲಾ ಮೇಲಿನ ಲೇವಲಿನ 
ಅದಿರನ್ನು 2800 ಲೆವಲೆಗೆ ಸಾಗಿಸಿ ಅಲ್ಲಿಂದ ಬೆಲ್ಬ ಕನ್ನೆಯರ್‌ 
ಮುಖಾಂತರ ಹೊಸ ೭r ಶ್ಯಾಖ್ಟಿಗೆ ಅದಿರು ಸಾಗಿಸಿ 
ಅಲ್ಲಿಂದ ಮೇಲೆತ್ತಿ ಶೇಖರಣೆಗೆ ಕಳುಹಿಸಿ ಪ್ರತಿದಿನ 
ಪ್ರಸ್ತುತವಾಗಿ ಉತ್ಪಾದಿಸುವ 2000 ಮೆಟ್ರಿಕ್‌ ಟನ್‌ಗಳ ಚಿನ್ನದ 
ಅದಿರು ಸಾಮರ್ಥ್ಯದಿಂದ 3000 ಮೆಟ್ರಿಕ್‌ ಟನ್‌ ಚಿನ್ನದ 
ಅದಿರು ಉತ್ಪಾದನೆಯನ್ನು ಮಾಡುವ ಉದ್ದೇಶವನ್ನು 
ಹೊಂದಿರುತ್ತದೆ. 


ಈ ಎಲ್ಲಾ ಆಧುನಿಕರಣ ಕೆಲಸ ಕಾರ್ಯಗಳಿಗೆ ಕಂಪನಿಯ 


ನಿರ್ಡೇಶಕ ಮಂಡಳಿ / ಸರಕಾರದ ಅನುಮೋದನೆ 
ದೊರಕಿರುತದೆ. 


ಸಂಖ್ಯೆ: ಸಿಐ 85 ಸಿಎಂಸಿ 2020 


(ಪಿ.ಸಿ. ಪಾಟೀಲ್‌) 
ಗಣಿ ಮತ್ತು ಭೂವಿಜ್ಞಾನ ಸಜಿವರು 
ಎ ಹಸಿ. ಪಾಟೀಲ 
ಇೆಣೆ ಮೆತ್ತು ಭೂವಿಜ್ಞಾನ ಸಚಿವರು 


